


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜನವರಿ ೧೫, ೨೦೧೫ (ಪುಷ್ಯ ೨೫, ಶಕ ವರ್ಷ ೧೯೩೬) ಸಂಚಿಕೆ ೩ 
'/011೧76 150 5837081010, 7ಟ15628)/, ಲ೩೧ಟ೩೧/ 15, 2015 ( ೧೮೦೧)/೩ 25, 5122 12150೧2 1936) 155೦ 3 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಇ 39 ಎಂಎಲ್‌ಡಬ್ಲ್ಯೂ 2014, ಬೆ೦ಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌, 2014. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಇ 307 ಎ೦ಆರ್‌ಇ 2013 ದಿನಾಂಕ: 31-10-2013ರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ 13 ಜನರನ್ನು ಕಾರಟಗಿ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಿದ್ದ, ಸದರಿ ಸದಸ್ಯರುಗಳ ಪದಾವಧಿಯು ದಿನಾಂಕ:30-08-2014ಕ್ಕೆ ಮುಕ್ತಾಯಗೊಂಡಿರುತ್ತದೆ. 












































ಕ್ರಸಂ. ಹೆಸರು (ಶ್ರೀ/ಶ್ರೀಮತಿ) ಹುದ್ದೆ 
1 | ಶಿವರೆಡ್ಡಿ ನಾಯಕ್‌ ತಂದೆ ಭಗವಂತಪ್ಪ ನಾಯಕ್‌. ಅಧ್ಯಕ್ಷರು 
2 ಸಿದ್ದನಗೌಡ ತಂದೆ ವೀರನಗೌಡ ಬಾಗೋಡಿ. ಉಪಾಧ್ಯಕ್ಷರು 
3 ಅಬ್ದುಲ್‌ ರವೂಫ್‌ ಸಾಬ್‌ ತಂದೆ ಮಹಮ್ಮದ್‌ ಇಸ್ಮಾಯಿಲ್‌ ಸಾಬ್‌. ಸದಸ್ಯರು 
4 ಕೆ. ರಾಮಣ್ಣ ತಂದೆ ಲಿಂಗಪ್ಪ. ಸದಸ್ಯರು 
ವ್ರ ಬಿ.ಶಿವಯ್ಯ ತಂದೆ ಸತ್ಯನಾರಾಯಣ. ಸದಸ್ಯರು 
6 ತಾಯಪ್ಪ ಕೆ. ತಂದೆ ಹಿರೇಲಿಂಗಪ್ಪ ಕೋಟೆ. ಸದಸ್ಯರು 
7. | ಸಂಜೀವಪ್ಪ ತಂದೆ ಪರಸಪ್ಪ ಸದಸ್ಯರು 
8 ಜಂಬುನಾಥ ನಾರಾಯಣಪ್ಪ ಇಟಗಿ. ಸದಸ್ಯರು 
9 ಶರಣಪ್ಪ ಶೆಟ್ಟ ತಂದೆ ಮರಿಸ್ವಾಮಿ ಶೆಟ್ಟ ಬೂದಗುಂಪಾ. ಸದಸ್ಯರು 
10 ಸಣ್ಣ ಅಮರೇಶಪ್ಪ ತಂದೆ ಭೀಮಣ್ಣ ರ್ಯಾವಿಹಾಳ್‌. ಸದಸ್ಯರು 
11 ಪವಾಡ ಶೆಟ್ಟಿ ಪಂಪಾಪತಿ ತಂದೆ ಕರಿಬಸಪ್ಪ ಸದಸ್ಯರು 
12. | ಬಿ.ಕಾಶೀ ವಿಶ್ವನಾಥ್‌ ತಂದೆ ಬಿ.ನರಸಯ್ಯ. ಸದಸ್ಯರು 
13 | ಶರಣೇಗೌಡ ತಂದೆ ನಿಂಗನಗೌಡ. ಇಷ್ಟೂ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಈ. ಪಾಪಣ್ಣ 
೧.೧.0911 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
5.0.30 ಸಹಕಾರ ಇಲಾಖೆ. 


(೧೩೭) 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 405 ಎಂಆರ್‌ಇ 2014, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2014. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲ೦ 111)(10ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬದಾಮಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಎರಡು ಜನರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 





ಕ್ರ.ಸಂ. ಹೆಸರು ಮತ್ತು ವಿಳಾಸ 





1 ಶ್ರೀ ಕಾದೀರಸಾಬ ಇಮಾಮಸಾಬ, ರಗಾಪೂರ, 


ಸಾ। ಯಂಡಿಗೇರಿ, ಬದಾಮಿ ತಾಲ್ಲೂಕು, ಬಾಗಲಕೋಟ ಜಿಲ್ಲೆ. 





2 ಶ್ರೀ ಆರ್‌.ಎಲ್‌.ಪೂಜಾರ್‌, 











ಸಾ| ಬೆಲೂರು, ಬದಾಮಿ ತಾಲ್ಲೂಕು, ಬಾಗಲಕೋಟ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧೯.೦12 ಈ, ಪಾಪಣ್ಣ 
ಸ ರಾ 
5.0.30 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಹಕಾರ ಇಲಾಖೆ. 


11೯೧ /57೧00೦170೧೯ 0೯1/೯1. ೦೧11೯117 5೯೦7೯76೧1ಗ೧7 
[1೦1೯1೦47101 


[10.100 100 !151/ 2013 82021016, 62166: 26.08.2014 
|೧ (908709 ೦! ೦1೩೬5೦ 6 (10) ೦! 176 01691760! 091/೦೦೧7 5೦೪೦1೧77601 ೦1 1761೩ ೩೦0/೧0 17/0000 176 |/1೧1517/ ೦1 ೧೩೩/5 ೩೧೮ 
06/7/7601 ೦1 1/2/78/8571/8, ೦೩, (68/7818/48 ೩೧೮ (60181೩ 1೧ ೦೦೧೧೦೦೦೧ ೪/೧ 176 ೦೦೧511೬0100 ೦01 176 'ಗ/95! 0೮೦೩5! ೧೩೩)/ 11೧೦ ೩೧೮ 17 
9710196 ೦! 1೧೮ 00/9756 ೦೦೧16/7660 ಟ00/ ಗಿ11016 66(1) 01 176 10170186077 ೩೧೮ ಗಿಗ10196 ೦1 ಗಿ೨೦೦೦1೩॥೦೧ 01 (೧೦ 176 ೧೦೧1೧೩೦೧ ೦1 
5/7 37687೩ ಆಟ/೧೩೧], 1ಓ5, ೧೦516೦೧1 ೮೦07/7715510701, (02/7೩18 ಔ0/20೧ ೩5 ೩೧ ಗಿ|1017816 0160101 ೦೧ 176 808/6 0! 01/601016, (೧೦ 
6/60) 58 ೦೦೩5೦ 10 976! 


ಔ)/ 0/೮6/ ೩೧೦ 17 17೮ ೧೩779 01 176 001701 ೦1 (6817818೩ 
೧.೧.913 8.11.5೧11॥/ಗ೨ 
6.0.50 661 560/6180/ 10 0%6/777671 
ಗ 1೧18511001೬16 0961001791! 26081171601 


॥1೯೧/157೧00170೧೯ 0೯1/೯1 ೦೧1/1೯1!7 5೮೦7೯76೧1ಗ೧7 
[1೦1೯1೦47101 


[10.120 69 1151/ 2014 88೧0810೦16, 6೩166: 01.09.2014 
17 (508709 ೦1 17೮ !/017707876007 ೩೧೦ ಓ/10196 ೦! 5500181100 ೦1 (01೧/87 ೧೩॥//ಬ/ 0೦/0೦7೩0೦೧ 11೧11166 (೧01) ೩೧೮ 1೧ ೧66/೦156 01 
176 00/9೦75 ೧001 560000 187-4 ೦01 17ಆ ೮೦೧70೩೧1೨5 ಗಿಂ! 1956, 1116 ೧೦61670) 1765 ಆ೦%೦/7೧೦/ ೦! (68/7818 58/60106/ 01 0176 ೧೦ 
10/60) ೩೦೦1೧1 5೧೧. 7.1! [1೩/೩/೩೧7೩ ೦೫೮೩, 20ಟ/0/ 560/618//-2 10 50/೧/7671 1೧1೩5010176 20%610077671 7೦0೩/7೦7೧ 1258೩ 
5006078 87081016 ೩5 ೧೦೧71೧5೦ 10/ 97೦/೦150 17ಅ 58176 10015 ೩೧೮ ೦೪/ (1೧70110170 17ಅ 1001 10 ೫೦1೦ 0) ಏ/0)0/) ೩5 ೩ 5೧8/670166/ 0! ೦ 
(೧೮೦೬ 10/ 176 5/೩ ೦/61೧7೩೧7/ 676/8! !/661/0 01 (೧0೦೬ ೦೧ 29.09.2014. ೫ [0೫/ !/0770ಜ. 
ಔ)/ 0/೮6/ ೩೧೮ 17 176 ೧೩/76 ೦! 176 ಆ೦%6/7೦/ ೦1 (08/7818 
೧.೧.9೦14 5.11.5್ಠ೧1111/ಗಿ5ಗಿ 
60.50 ಟ706/ 560/9180/ 10 06/7/7767 
17185110116 2%610017611 2908117671 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 44 ನಸಾಇ 2014, ಬೆ೦ಗಳೂರು, ದಿನಾಂಕ: 2ನೇ ಡಿಸೆಂಬರ್‌, 2014. 


ಡಿ.ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ ನ ಓಿಗ106 0! ಗ5500810ಗ ನ 8 ಮತ್ತು 17 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಕೆ.ಅಮರನಾರಾಯಣ, ಭಾಆಸೇ., ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಬೆ೦ಗಳೂರು ಇವರು ವಯೋನಿವೃತ್ತಿ ಹೊಂದಿರುವುದರಿಂದ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ೧೩೯ 





ಡಾ.ರಾಮೇಗೌಡ, ಭಾ.ಆ.ಸೇ., ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಇವರನ್ನು ಡಿ.ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ ನ ನಿರ್ದೇಶಕರ 
ಮಂಡಳಿಯಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧.೦959 ಕೆ.ಬೀರೇಶ್‌ 
ಡ್‌್‌ 
5.0.25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ. 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 26 ಎಲ್‌ಎಡಿ 2014, ಬೆಂಗಳೂರು, ದಿನಾಂಕ: 04ನೇ ಡಿಸೆಂಬರ್‌, 2014. 

ಶ್ರೀ ಸತೀಶ್‌ಚ೦ದ್ರ ಜಿ.ಕುಲಕರ್ಣಿ, ಅಪರ ಸರ್ಕಾರಿ ವಕೀಲರು ಇಂಡಿ ತಾಲ್ಲೂಕು, ಬಿಜಾಮರ ಜಿಲ್ಲೆ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವ 
ಹಿನ್ನೆಲೆಯಲ್ಲಿ ಶ್ರೀ ಶ್ರೀಶೈಲ ಎಂ.ಆಳೂರ, ಅಪರ ಸರ್ಕಾರಿ ವಕೀಲರು, ಬಿಜಾಪುರ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಇಂಡಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. ಸದರಿ ವಕೀಲರು ಹೆಚ್ಚುವರಿಯಾಗಿ 
ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
150(10ರ ಅನ್ವಯ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧.960 ಜೆ.ಲಕ್ಷ ಣಿ 
ಸ ದ್‌ 
5.0.25 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 


ಕಾನೂನು ಇಲಾಖೆ (ಆಡಳಿತ-2). 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ:209:ಪಿಐಪಿ:2014, ಬೆ೦ಗಳೂರು, ದಿನಾಂಕ: 24ನೇ ನವೆಂಬರ್‌, 2014. 
ಶ್ರೀ ರಂಗಸ್ವಾಮಯ್ಯ, ಮ೦ಚಲ್ಸ್‌ ದೊರೈ, ಗುಬ್ಬಿ ತಾಲ್ಹೂಕು, ತುಮಕೂರು ಜಿಲ್ಲೆ, ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 18 ತಿ೦ಗಳ ಅವಧಿಗೆ 


ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಕರ್ನಾಟಕ ಮದ್ಯಪಾನ ಸ೦ಯಮ ಮಂಡಳಿ, ಬೆ೦ಗಳೂರು ಇದರ 
ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧.961 ಸಿ.ಮಂಜುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ ಶಾಖೆ). 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ:210:ಪಿಐಪಿ:2014, ಬೆ೦ಗಳೂರು, ದಿನಾಂಕ: 24ನೇ ನವೆಂಬರ್‌, 2014. 
ಶ್ರೀ ಎಸ್‌.ವಿ.ರಾಜೇಂದ್ರಸಿಂಗ್‌ ಬಾಬು ಬಿನ್‌ ಶ್ರೀ ಡಿ.ಶಂಕರ್‌ ಸಿಂಗ್‌, ನಂ.68, ಎಸ್‌-|. 3ನೇ ಮಹಡಿ, 2ನೇ ಅಡ್ಡ ರಸ್ತೆ ಕೆ.ಇ.ಬಿ.ಬಡಾವಣೆ, 


ಸಂಜಯನಗರ, ಬೆ೦ಗಳೂರು ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 18 ತಿ೦ಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಬೆ೦ಗಳೂರು ಇದರ ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧.962 ಓವಾರುಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ ಶಾಖೆ). 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾ:208:ಪಿಐಪಿ:2014, ಬೆ೦ಗಳೂರು, ದಿನಾಂಕ: 24ನೇ ನವೆಂಬರ್‌, 2014. 
ಶ್ರೀಮತಿ ವಿಜಯಲಕ್ಷ್ಮಿ ಅರಸ್‌, ನಂ.101, ರೈನ್‌ ಸೆನ್ಸ್‌ಪಾರ್ಕ್‌, ಮಲ್ಲೇಶ್ವರಂ ಪಶ್ಚಿಮ, ಬೆ೦ಗಳೂರು ಇವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ 18 


ತಿಂಗಳ ಅವಧಿಗೆ ಅಥವಾ ಅದಕ್ಕೂ ಮೊದಲು, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಶ್ರೀ ಕಂಠೀರವ ಸ್ಟುಡಿಯೋ ನಿಗಮ ನಿಯಮಿತ, 
ಬೆ೦ಗಳೂರು ಇದರ ಅಧ್ಯಕ್ಷರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧.963 ಹಿಮಂಜಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ ಶಾಖೆ). 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೪ಎ 





೦೦11೯೧೦೯ 110 ॥110ಟ57೧॥೮5 5೯೦೧೯/೧1೧7 
[1೦71೯10471101/ 
[10.01 225 50 2014 823೧081019, 0೩೭೦೮: 16-09-2014. 


'//೦1೦೩5 |! 15 ೧೦೦೦55೩// 10 ೧7೩೮ ೩೧ ೦/೮೦! ೫/೧ ೩ 1೦೪/10 ೦೧೩01೧0 076 9706170 581980 5008/95 1!6., ೯೩೦1೦೧/ ೩! 1೬715೧)/28 ೧.೮, 
(0/8 810 8610೩೬17 0191101 10 518! 115 ೦0/೩1೦೧ 107 7೦೮೬೦0೦೧ ೦! 5ಟ0೩/ ॥/೩1/81070 ೫1೦೦೩೦೧ ೦1 8008/0೩೧೮ ೩/೦೩ ೪1೧1೧ 1೧೮ (೩೮15 ೦! 
7.5 ೧77. 17 1೧೮ ೫/1೧ 15 ೦16೧1೧06 ೦೩೦೩೦॥/. 


[10% 176/61076, 17 6೦/೦156 ೦! 176 0೦೦/5 ೦೦೧೦/೦೮ 0) ೦1೩೬೨5೦ 6,7,8 ೩೧೮ 9 ೦! 17ಅ 508/೦೩೧೮ (೮೦೧1/01) ೦೮೮/ 1966 686 ೫ ೦5೧ 
1127, 6೩1೦೮ 1617 0ಟ0/ 1966 ೦1 176 50೪61777901 ೦! 1೧718 1 176 !/1೧15[ಗ/ ೦! 7೦೦೮, 01೦೬1೬, ೮೦77/7೬010/ 2%6100/7971 ೩೧೮ ೦೦-೦॥/೩॥೦೧ 
(೫೦0೩/7601 ೦! 7೦೦೦) 176 5೦/೧770! ೦! (68/7818 ೧೦/೦೦) ೧78೦5 17೦ 10100/170 ೦1೮೮/ ೧೩/779//:- 16 (68/7818/ 508/೦೩೧೮ (೧೦0ಟ೬೩[॥೦೧ 
01 0161100007), 58116೧ 508/9 1!6., "೩೦1೦0/ ೩! [17150)/881 ೧.೮ 6೦ 7೩1೬ 8010೩77 019110! 0/೮೦/ 2014 ೩೧೦ 176 5816 ೦1೮೦! 5೧೩ ೦೦776 
1710 10706 ೩1 ೦೧೦೨ ೩೧೦ 1! 851 76೧7೫/0 1೧ 101೦6 11 /1೧0/80/೧ ೦/ (9098160 500001 10 8೩77670/76715 ೩5 176 51816 0%6/7/7501 ೧7೫/ ೧786 1/೦7 
1776 10 076. 


1. 1೧ 1೧15 ೦60/7 - 


(೩) "೩೦॥೦೧/" 7768/75 17೦ 0677115965 ೦! 176 180100/ 8! !10/50)/೩| ೧.೮, ೦೫೧೦೮ 0)/ 58080 508/9 116. ೯೩೦೭೦೧/ ೩! (1೧150)/28/ ೧.೮, 
0 7೩1೬, 8610೩೬17 019110! 17016170 176 0/60/7015 01 85000 180100/. 


(0) '7೦1177' 1198075 ೩ 1೦/77 ೩೦0೮೧೦೦೦ 10 1715 ೦/66/. 


( 0) '/೦/೮5 ೩೧೮ 97%0/95510೧5 ೬500 1೧ 1715 ೦1೮/ 0! ೧೦1! ೮61760 5೧8 8% 17ಅ ೧79೩೧1೧0 ೩5510756 10 176೧7 17 ೦1856 2 0! 1೧6 
50೩೦೩೧೮ (೮೦೧1/೦1) ೦1೮೦! 1966. 


2. 76 ೦೧೬೩170 ೦೩೦೩೦॥)/ ೦1 !//6 58180 508/9 11೮., 06170 8000 700, 176 ೮೬೩೧॥0/ ೦1 50೩/೦೩೧೮ 6೦16೦ 0)/ 176 180100/ ೮೬1/0 ೩1/೦೩/15 
೩೦೦೬! 15.00 ೩೬೧ 1.19. 6 18೦10/0/ 5೧81 5೨೦೦೮/೮ 176 508/08 66161771766 ಟ೧00/ 800 ೦1856 (2) 10೧7 176 ೩/೩5 50601166 17 50೧66016-1 
10 1715 ೦/೮೦! 7101 5೧8/| ೦೮ 176 ೩೦೩ 956/66 19770078/1/ 17 176 17167651 01 18/7769 10/ 50/1/ ೦1 8008/0೦೩೧ 10 1೧೮ 180100/ ೦೦೧೦6/7606, ॥॥ 
9/ 18010195 ೩/೮ 9518016೧006. 


3. ಔ/0// 0/00/6/ ೦1 508/0876 17 17೮ ೩/೦೩ (೦567/66 1670018/1/ ೩5 50601166 17 5066016-| 581 500// 10 176 180100/ ೧1700/ 11/6 0610901 
01 176 508/0816 00/7 0)/ ೦೩೦೧ 500 010/0! ೮೦-೦೮/೩0/ಅ 500190/ ೦06/8110 1೧ 176 (ಅ56೧/ಅ0 ೩7೨೩, 17/0007 5ಟ00 50010//. 


4... ಔ0೧/ 01009/ ೦ 6500೩1೦೩೧೮ ೦/ ೩ 5008/087೮ 010%/ 0೦-೦09/811/ಆ 500190/, 5000/1೧70 5008/0೩76 10 17 180100/ ೩೧೮ 1೧ಅ 180100/ 5೧8 
9೧16/ 1೧ 10 80/69176/1 10 50/1// ೦7 ಟ7೦೧850 ೩5 17೦ ೦೩5೦ ೧7ಖ/ 0೦, 17೦ ೦೩/೧॥/0/ ೦1 508/೦8 ೮6161711766 ೧00/ ೦18ಟ56-4. 


5. [೫೦ 508/087೮ 5೧೩1 0೮ 9೦೦೦೦ 1೦೧7 176 ೩/೦೩ (9567/66 16700/8/1/ 6೦೦0! ಟ೧೮೮/ ೩೧೮ 1೧ ೩೦೦೦/೮೩೧೦ ೫/1 176 ೦೦೧೦11೦೧75 ೦! ೩ 0617711 
15560 0)/ 176 2900/0/ 0೮೦೧77711551070/ ೦1 (50601019 1511011೧ ಗ೦/77- | 0! 50೧66016-1/. 


6) ಓಿ೦0108100 101 1೧೮ 01೩0೧! ೦! ೩ 091711 ಟ೧66/ ೦1೩ಟ56-6 507೩1 0೮ 77866 1೧ 10/77 2 01 5066016-1| ೩೧7೦ 5781 0೮ ೩೦೦೦೧7೩೧1೦೮ 0)/ ೩ 106 0! 
೩.5/- ೩೧೮ ೩೧ ೩77001 ೦! ೧೩.100/- ೩5 56೦೮೧ಗ0/ ೦51. 1! ೩೧) ೦೦೧೦11೦೧ ೦1 17೮ 91771 15 ೦೦೧1೩/೮೧೦೮, 17೮ 200/0/ ಲಿಂ೦177115610೧0/ 01 
9500116 219110! ೧7೩)/ 810/ 01/1೧70 ೩೧ ೦0॥೦ಗ೬೧[ಥ/ 10 17೦ 061500 0೦೧೦೮/7೦ 10 5೧00/ ೦೩೪5 ೪/೧)/ 176 ೩170೦೬0೧! 690೦511006 0)/ 8) ೦1 5೦೦೮ಗ/ 
೦/ ೩೧)/ ೩/1 1೧೮/೦೦! 178)/ ೧೦! 0 1061100, 855 ೦೮೦! 1016170 17ಅ ॥/೧೦1೦ ೦ ೩ ೦1 176 ೩770೦0! 69005166 ೩5 5600//0/. 


ಔ)/ 0/೮0/ ೩೧೦ 17 176 ೧೩/76 ೦1 176 ಅಂ00/17೦/ ೦1 (08178183, 
5.೧.1131/85177187ಟ11೧)/ ೧೩೦ 
೦೯೧ 5೯೦೧೯71/೧)/ 770೦ €೦1/೯೧/11/೯1[7 (5೬೦೧೧) (1/0) 
೦೦॥1/॥/೯೧೦೯ 110 110೮57೧1೯5 ೧೯೧/೩೧71/೯1[7 
50ಗ1೯00೯-| 


176 1000/10 09 18065 ೩7೮ [೧1೧ 176 (8019 ೦! 7.5 (775 1/07 581190 508/ 180100/ 1೦೦೩1೮೮ ೩! 11೧150)/381 ೧ .೮, 6048 7೩೬ಟಓ 
8610೩೬17 219110 ೩/೮ ೩1೦0೮೦ ೩5 ೩೧ ೦೩೧೦ ೩/೦೩ 1೦ 50001/ ೦1 5೬08/೦೩೧೦ 10 176 ೧650/70 1೩೦1೦//. 


[76 6018115 ೦1 113065 ೩/೮ ೩5 101005: 
































5. 110. [1231776 ೦1 17 '/113005 0೦1೦೧೦1೧70 10 01518706 17೦೧7 176 
00/8 7810/66 ೦1 86010೩ಟ73 01501101 715170 5ಟ08/ 180100) 
1 (0080 2.50 
2 [1೩1೩೧೩1 5.00 
3 61೩೧81 6.30 
ಡ್ಠಿ 1868017೩78 3.00 
ಕ್ರ 0೦೧10೩60॥ 3.50 
6 (೫೫೩೩೦೦0೩ 3.50 
7 [1618/87 4.50 
8 (6171878018 6.00 
9 18188188 5.00 

















5.೧.113/851771817ಟ11೧)/ ೧೩೦ 
೯.೧. 964 ೧ರ೧ 5೯೦೧೯7%೧1/ 7೦ ೧೦/5೧॥/1/61[7 (5ಟ೦ಗಿ೧) (1/0) 
5.0. 25 ೦೦॥॥/5೧೦5 1೭10 ೧೮57೧/1೯೮5 ೦೯೧%೧71/೯1[7 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ೧೪೧ 





1011೯ ೦೯೦೧೯7ಗ ೧1೧7 
1೦11೯1೦4101 
[10.110 72 557 2013, 8೩081016, 0೩196: 02-12-2014. 


'//೦/೦೩5 17೮ ೦೦/7/76೧1 ೦! (68/7೩18/(೩ ೧೩/10 190816 10 176 010೬0751809 01791811೧0 1೧ 17೦ 51816 ೩೮ 58191166 17 | 15 
5೦೮558// 17೩! 8೩1 ೮೦೧777155100/9 ೦1 7೦॥೦೮ ೩೧೦ ೩॥ (೧೮ 219110! 12015178105 10 0೮ 67700000160 10 97610196 176 0೦೫/೦[5 ೧66/ 50-560000 
(2) ೦! 5600100 3 ೦! (7ಆ (೧೩/7೩1೩/೩ ೧/೮/೦೧೦೧ ೦1 0೩೧೦೮/೦೮5 ಗಿಂ1/115 ೦1 8001-1600915, ೬0-ಲಿ11ಆ೧60/5, ೩7701019, ಆ೦೦೧೦೩5, 17770ಗ೩ 
18110 ೦116760016 ೩೧೮ 5177-1800019 101, 1985 (ಗ೩/೧೩1೫೩ ಗಿಂ! 110.12 01 1985). 


[10% 1೦161೦16 17 ೮೦/೦15೮ ೦1 1೧೮ ೦೫೦/5 ೦೦೧1೦//೦೮ 0)/ 8ಟ0-56010/0 (2) ೦! 560100 3. 01 1೧೮ (02/7818 ೧೦೫೦71೦೧ ೦1 ಐ೩೧೦/೦೬5 
ಗಿ1111105 01 8001-1000615, 2೬0-01676075, 81701019, ೦೦೧೮೩5, 11177018 718110 ಲಿಗ6೧06/6 ೩೧೮ 517-01೩00016 ಗಿಲ್‌. 1985 070 
€0%6/7/77901 ೦. (48/7812/48 ೧೦7೦0)/ 61/60! 178! ೩॥ 1೧೮ ೮೦/೧777155107019 ೦! 7೦1೦೮ ೩೧೮ ೩ 176 019110! [12019118195 17 1೧೮ 51816 5೧೩ 06೦10156 


176 0೦೦/5 ೦೦೧೦/1೮ 0)/ 50-660000 (1) 01 560000 3 ೦! 17ಅ ಗಂ| (೧1೧ 1೧೮ 1೧115 ೦1 1761 |115610100 10/ ೩ 09106 ೦1 17766 7700/75 
170೧7 10-12-2014 10 09-03-2015. 


8)/ 0/೮6/ ೩೧೦ 17 17೮ ೧೩77೦ ೦1 176 ಆ016170/ ೦1 (6817818, 


೧.೧. 967 ೦೦1/1110 ,4೨51/ಗಿ11]/ 
5.0.50 ೦೯೧ 5೯೦೧೯7/%೧)/ 7೦ ೦೦1/೯೧॥೭1/೯[1[7, 
01/೯ ೧೯೧/೧771/೯1/7 (!೫/ & ೦6೦/). 
10೦11೯ 5೯೦೧೯76೧1೧7] 
!1೦71೯10471011 


[10.10 284 557 2012, 88081016, 08166: 02-12-2014. 


17 ೮೦7೦156 ೦! 1೧೮ 0೦0/೦/5 ೦೦೧1೦11೮ ಟ೧66/ 560000 3 ೦01 17೮ [15107೧8 5600/0/ 1980 (ಗಿಂ! 65 01 1980) ೦/೧/7901 ೦1 (08/೧818 
0160) ೩07೦126 176 016110! 1/80150/8105 ೩೧೦ 1೧೮ 0೦೧7771851070/9 ೦1 7೦1೦9 10 96/0196 176 000/೦15 ೦೦೧1೦/766೮ ಟ೧66/ 500-560100 2 01 
560100 3 ೦1176 [0೩1೦೧೩ 560ಟ/10/ ಗಿಂ! 1980 107 ೩ 061೦೮ ೦1 17/66 ೧70೧175 10೦7 06-12-2014 70೦ 05-03-2015. 


ಔ)/ ೦/೮6/ ೩೧೮ 17 176 ೧೩/76 ೦! 176 ಆ೦%6/7೦/ ೦1 (02/7818, 
೧.೧. 968 00೦110 ಓ51/ಗಿ1/1/ 


5.0.50 ೦೯೧ 5೯೦೧೯7/1೧)1/ 7೦ 6೦%೧೧॥1॥ಭ/೯1(7, 
101/೯ ೧೯೧/೧71/೧1/7 (೫/ & ಲಿ/691). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 161 ಎಲ್‌ಆರ್‌ಎ 2014, ಬೆ೦ಗಳೂರು, ದಿನಾಂಕ: 29ನೇ ನವೆಂಬರ್‌, 2014. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲ೦ 48ರ ಉಪ ಕಲಂ («1 ರಿ೦ದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಚಿಂತಾಮಣಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ. ಭೂ ನ್ಯಾಯ ಮಂಡಳಿಯ ಹೆಸರು ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
1 ಚಿಕ್ಕಬಳ್ಳಾಪುರ ಜಿಲ್ಲೆ. 1. ಶ್ರೀ ಜಿ.ವಿ.ಅಶ್ವಥನಾರಾಯಣರೆಡ್ಡಿ ಬಿನ್‌ ಲೇಟ್‌ ವೆಂಕಟರೆಡ್ಡಿ, | ಸಾಮಾನ್ಯ 
ಚಿಂತಾಮಣಿ ತಾಲ್ಲೂಕು ಗೋಲ್ಲಪಲ್ಲಿ, ಇರಗಂಪಲ್ಲಿ ಅಂಚೆ, ಚಿ೦ತಾಮಣಿ ತಾಲ್ಲೂಕು 





2. ಶ್ರೀ ಈ. ಸುಬ್ಬರೆಡ್ಡಿ ಬಿನ್‌ ಈರಪ್ಪರೆಡ್ಡಿ, ಚಿಕ್ಕಕರಕಮಾಕಲಹಳ್ಳಿ, , ಸಾಮಾನ್ನ 
ನಂದಿಗಾನಹಳ್ಳಿ, ಚಿಂತಾಮಣಿ ತಾಲ್ಲೂಕು 





3. ಶ್ರೀ ಲಕ್ಷ್ಮೀನಾರಾಯಣ ರೆಡ್ಡಿ ಬಿನ್‌ ಅಶ್ವಥರೆಡ್ಡಿ, ಸಾಮಾನ್ಯ 
ಮುರಗಮಲ್ತ್ಪಾ, ಚಿ೦ತಾಮಣಿ ತಾಲ್ಲೂಕು 





4. ಶ್ರೀಮತಿ ಕಮಲಮ್ಮ ಕೋ೦ ಗ೦ಗಲಪ್ಪ, ವಾರ್ಡ್‌ ನಂ.31, ಮೀಸಲಾತಿ 
ತಿಮ್ಮಸಂದ್ರ, ಚಿಂತಾಮಣಿ ನಗರ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 971 ಬಿ.ಎಂ.ದಾಕ್ಚಾ! ಯಣಮ್ಮ 
5.0.15 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 165 ಎಲ್‌ಜಿಬಿ 2014, ಬೆ೦ಗಳೂರು, ದಿನಾಂಕ: 16ನೇ ಸೆಪ್ಟೆಂಬರ್‌, 2014. 


ಕನಕಪುರ ವಿಧಾನಸಭಾ ಕ್ಷೇತ್ರ, ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಂತೆ 
ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 91 ಎಲ್‌ಜಿಬಿ 2014 ದಿನಾಂಕ: 11-06-2014ನ್ನು ಹಿಂದಕ್ಕೆ ಪಡೆಯಲಾಗಿದೆ ಹಾಗೂ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ 1964 ಸಬ್‌ ಸೆಕ್ಷನ್‌ (1 946ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ಅಧಿಕಾರಿ 
ಹಾಗೂ ಅಧಿಕಾರೇತರ ಸದಸ್ಯರುಗಳನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 























ಕ್ರಸಂ. ಸದಸ್ಯರುಗಳ ಹೆಸರು ಮತ್ತು ವಿಳಾಸ ಮೀಸಲಾತಿ 
1 ಶ್ರೀ ಕೆ.ವಿ.ವಿಶ್ವನಾಥ್‌ ಬಿನ್‌ ವೆಂಕಟರಾಮಮೂರ್ತಿ, ಚಿಕ್ಕೆಂಡನಹಳ್ಳಿ. ಅಧ್ಯಕ್ಷ! ರು 
ಹುಣಸನಹಳ್ಳಿ ಅಂಚೆ, ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲ್ಲೂಕು 
2 ಶ್ರೀ ಶಂಕರ ಬಿನ್‌ ಲಿಂಗೇಗೌಡ ಕುರುಬಳ್ಳಿದೊಡ್ಡಿ, ಕಬ್ಬಾಳು ಅಂಚೆ, ಸದಸ್ಯರು 
ಕನಕಪುರ ತಾಲ್ಲೂಕು (ಸಾಮಾನ್ಯ) 
3 ಶ್ರೀ ಬ್ಯಾಟಗಯ್ಯ ಬಿನ್‌ ಬ್ಯಾಟಗಯ್ಯ ತೇರಿನದೊಡ್ಡಿ, ಹೊರಳಗಲ್ಲು ಸದಸ್ಯರು 
ಅಂಚೆ, ಕನಕಪುರ ತಾಲ್ಲೂಕು (ಪರಿಶಿಷ್ಟ ಜಾತಿ) 
4 ಶ್ರೀಮತಿ ಲೀಲಾವತಿ ಕೋಂ ರಂಗನಾಥ, ಕಗ್ಗಲಹಳ್ಳಿ, ಹಾರೋಹಳ್ಳಿ ಸದಸ್ಯರು 
ಹೋಬಳಿ, ಕನಕಪುರ ತಾಲ್ಲೂಕು (ಮಹಿಳೆ) 
5 ತಹಶೀಲ್ದಾರ್‌, ಕನಕಪುರ ತಾಲ್ಲೂಕು ಕಾರ್ಯದರ್ಶಿ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 972 ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-1). 


5.0.100 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಕಂಇ 41 ಎಲ್‌ಜಿಸಿ 2014, ಬೆ೦ಗಳೂರು, ದಿನಾಂಕ: 27ನೇ ನವೆಂಬರ್‌, 2014. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲ೦ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡ ಅಧಿಕಾರಿ ಹಾಗೂ 
ಅಧಿಕಾರೇತರ ಸದಸ್ಯರನ್ನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕು೦ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 



































ಕ್ರಮ ವಿಧಾನಸಭಾ ಕೇತ್ರ 
ನ ಹ ಸದಸ್ಯರ ಹೆಸರು ೬ ವಿಳಾಸ ಪ್ರವರ್ಗ 
ಸಂಖ್ಯೆ `ಿ ಣ್‌ 
1 ಮೊಳಕಾಲ್ಮೂರು 1. ಶ್ರೀ ಎಸ್‌.ತಿಪ್ಪೇಸ್ವಾಮಿ, ಶಾಸಕರು, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ, ಅಧ್ಯಕ್ಷರು 
ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ 
2. ಶ್ರೀ ಟಿ. ಕುಮಾರ್‌ ಬಿನ್‌ ಟ.ಎ. ತಿಪ್ಪೇಸ್ವಾಮಿ, ತಳಕು ಗ್ರಾಮ, ಚಳ್ಳಕೆರೆ ಸದಸ್ಯರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ (ಸಾಮಾನ್ಯ) 
3. ಶ್ರೀ ವಿ.ಟಿ. ಶಂಕರಮೂರ್ತಿ ಬಿನ್‌ ತಿಪ್ಪೇಸ್ವಾಮಿ, ವರವು ಗ್ರಾಮ, ಚಳ್ಳಕೆರೆ ಸದಸ್ಯರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ (ಪರಿಶಿಷ್ಟ ಪಂಗಡ) 
[ಟು 
4. ಶ್ರೀಮತಿ ಅಶ್ವಿನಿ ಅಶೋಕ್‌ ಕೋಂ. ಆರ್‌.ಎಂ. ಅಶೋಕ, ವಕೀಲರು, ಸದಸ್ಯರು 
ರಾಂಪುರ ಗ್ರಾಮ, ಮೊಳಕಾಲ್ಮೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ (ಮಹಿಳೆ) 
5. ತಹಶೀಲ್ದಾರರು, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸದಸ್ಯ 
ತಹಶೀಲ್ದಾರರು ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 973 ಮಹಾಂತೇಗೌಡ ಎಸ್‌.ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ(ಭೂಮಂಜೂರಾತಿ-3). 


5.0.25 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ೧೪೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಆರ್‌ಡಿ:25:ಎಲ್‌ಜಿಡಿ:2014, ಬೆ೦ಗಳೂರು, ದಿನಾಂಕ: 28ನೇ ನವೆಂಬರ್‌, 2014. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 94(ಎ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಗದಗ ಜಿಲ್ಲೆ. ರೋಣ ವಿಧಾನಸಭಾ 
ಕ್ಷೇತ್ರದ ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಈ ಕೆಳಕ೦ಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 



































ಕ್ರಮ ವಿಧಾನಸಭಾ ಕ್ಷೇತ್ರ 
ಸ ಕಾವ ಸದಸ್ಯರ ಹೆಸರು ೬ ವಿಳಾಸ ಪ್ರವರ್ಗ 
ಸಂಖ್ಯೆ ೪ ಳು 
1 ರೋಣ ್ಲ ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್‌, ಶಾಸಕರು, ಅಧ್ಯಕ್ಷರು 
2. ಶ್ರೀ ಶಶಿಧರ ಶರಣಪ್ಪ ಹೂಗಾರ, ಸಾ:ಕಾಲಕಾಲೇಶ್ವರ, ಗಜೇಂದ್ರಗಡ ಸದಸ್ಯರು 
(ಅಂಚೆ), ರೋಣ ತಾಲ್ಲೂಕು. (ಸಾಮಾನ್ಯ) 
3. ಶ್ರೀ ಫಕೀರಪ್ಪ ಚನ್ನಯಲ್ಲಪ್ಪ ಕರಿದುರಗಣ್ಣವರ, ಬಸವೇಶ್ವರ ನಗರ, ಸದಸ್ಯರು 
ಸಾ: ಗಜೇ೦ದ್ರಗಡ, ರೋಣ ತಾಲ್ಲೂಕು. (ಪರಿಶಿಷ್ಟ ಜಾತಿ) 
[ಕ] 
4. ಶ್ರೀಮತಿ ದೀಪಾ ಶಿವಕುಮಾರ ಚನ್ನಿ, ಮನೆ ನಂ.282/2, ವಾಣಿ ಪೇಟ, ಸದಸ್ಯರು 
ಸಾ: ಗಜೇಂದ್ರಗಡ, ರೋಣ ತಾಲ್ಲೂಕು. (ಮಹಿಳೆ) 
5. ತಹಶೀಲ್ದಾರರು, ರೋಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಸದಸ್ಯ ಕಾರ್ಯದರ್ಶಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 974 ಮಹಾಂತೇಗೌಡ ಎಸ್‌.ಎಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ(ಭೂಮಂಜೂರಾತಿ-3). 


5.0.15 


ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ:8:ಎಲ್‌ಜಿಎನ್‌:2014, ಬೆ೦ಗಳೂರು, ದಿನಾಂಕ: 02ನೇ ಡಿಸೆಂಬರ್‌, 2014. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 8 ಎಲ್‌ಜಿಎನ್‌ 2014 ದಿನಾ೦ಕ: 30-09-2014ರ ಕ್ರಮ ಸಂಖ್ಯೆ 5ರಲ್ಲಿರುವ "ತಹಶೀಲ್ದಾರ್‌, ಶಿರಸಿ 
ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ" ಎಂಬುದರ ಬದಲಾಗಿ "ತಹಶೀಲ್ದಾರ್‌, ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ' ಎಂದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


೧.೧, ೨75 ಉದಯ ಆರ್‌. ನಾಯಕ್‌, 
5.0.15 ಪೀಠಾಧಿಕಾರಿ,, 
ಸ ಕಂದಾಯ ಇಲಾಖೆ (ಭೂಮಂಜೂರಾತಿ-2). 
7/115೧೦೧7 5೯೦೧೯/೧1೧7 
[101೯1041011 


(10. 5ಗಿ೧॥ 165 5ಗಿ6೧ಗಿ 2013, 86708101, 68166 : 28-11-2014 


|7 50615655100 ೦1 1೧೦ 51816 ೧೦೩೮ 58100/ ೮೦ಟ೧೦॥ 0೦೧501೬160 17 1100108100 110.561 88 50೧/೩ 2010 68166 18-5-2010 8೧೮ 
17 6೦/೦156 ೦1 176 00೦೪/೦75 ೦೦೧1೦!/೦೮ ೧00/ 560000 215 (2) 01 1/010/ '/6710169 ಗಿಂ! 1988, 1೧7೮ 06/7/7001 ೦1 (48/7818 70160/ ೦೦೧500೬1. 
''5(೫[ಅ ೧೦೩೮ 52160/ ೮೦ಟ೧೦॥/!'' 81/1೧70. 17ಅ 1000/70 50101೬16 ೪/೧ ೮೩/77೩೧, 1೦6 0೧೩/77೩೧, 1101710075 & ೮೦೧೪೦೧೦! 1701601 : 






































1. 10೧'016 1/171516/ 101 875/0, 01. ೦ (68೧818೩ ೦೧೩/೧೩೧7 

2. ೧/170108! 560/918// 10 01/1, 7/8/೧500 ಐ೦॥!., 88೧081೦6 '106 ೦೧೩77೩೧ 
3. [18780170 21160101, (5೧70, 88708001 . [/017106/ 

4 €೦/77711551070/, 1198117 & ೩/71॥/'//018/6 2001., 8೩7೧081016 [1077061 

5. [12780170 21160101, (68/7818/4೩ 7೦%/೦/ 1/8/೧5/7155100 ೮೦/0೦/೩0೦೧ 171106, 88708106 !/017106/ 

6. 560/618// 10 0161717901 ೧೦॥೦ '//೦(/6 7೦0೩1/76೧1 8870೩016 [1077061 

7. 560/618// 10 01617/7901, ಟಿ/0೩೧ 7೮%೦1೦077೮71 2081776೧ 887080೦6 [1071061 

8. 160101 667618! & 1೧506010 ಆಅ6/8/ ೦! 7೦॥೦೮, 88೧7081016 [1017100 
















































































೧.11. 110, (ಓ೧81/2001/47147 70574 ೧೯೦೫. 110, ೧110//(6/805/2202/2014-16 
(1060566 (0 005/1700! 01902/1160! ೧೧ ₹1೦. 297 
೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೫, ೨೦೧೫ ಭಾಗ ೪ಎ 
9. (೦/77711551070/, ಔ೩1 87081016 1187873081೩ ೧೩೦, 88೧0%೦/೮ [10177061 
10 
7160101, 10/೧ 71೩೧೧1೧0, 8870%೦/೦ [1077061 
1. 00161 01618! !/27809/, (68/7೧೩1೩೩ 16100007 ೦1/016, 8870೩0೦[6 [101100 
12... ೦೦೫77115610೧6/, ೧90೩/17601 0! 01087 ₹೩76 18೧90011 (0೪17) 88708016 1101061 
13. 00161 £/7017ಅ6/ (೩1೦೧೩! 11101/ಬ/5), ೧೦೦ '!/೦145 ಐ೮೦೩ಗ[776೧(, 8೩೧೦೩0೦೦ [1077061 
14. ಗಿ೮೦1107೩। ೮೦೧7/71551076/ 01 ೧೦/೦೦ (೩10), 88708016 !/0ಗ106/ 
15 ೧೦[. 7.6. 5॥೧೩/೩/77, ೮೧೩77೩೧, ೮೧16 101 171/851101/6 50618178016 17೩750011810ಗ & ಟಿ108/ ೧1೩೧೧1೧0 ಸುತಃ 
(೮1577೧), 51) 00770194, 150, 6847081019 -12 
16. 5/ ೮೧೩೧೧೩ ೧೦೮೦, ೧೮51೮೦೧, 7೮೮೮/೩೦೧7 ೦! ((೩/7೧೩1೩/೩ 1೦1೧/ ೦॥/೧೦/9 ೧55೦೦1೫1೦೧, 88708/೦6. [1077061 
11. 5. 6. .೧.5೧೩7/17೬0800೩, ೮೧೫/೧7೩೧, ೯.೦ & ಗಿಗಿ, 88708016. [1671061 
18. 560/618// 1೦ 01017/7901, ೯1೧೩೧೦೮ 2008ಗ17901 (೧೦156) 887080೦6. !/07106/ 
19 ೧/1೧0108! 560/9180/ 10 0೫67777601, 56೬೦೩0೦೧ 2608/17760/ / ೮೦/77715510೧0!, 2೦0೩/70! 01 ೧೬0॥೦ 1 0 
17510100, 8870810೦16 
20. 18೧80170 21160101, 88೧081೦79 519011010/ 5001/ ೮೦೧70೩೧)/ 11ರ., (೧55೦೦॥/), 88೧08079. 0೧100 
21 5/ ೧೩೮೦೦ (ಓ.(. !/0೧100/, 51816 01589101 [18730677001 ಗಿ೮115೦0/ ೮೦77771106, (68/7218೩ 5೭೫6 ಜರ 
21585101 [1878067790 ೮೦೧7771106, 768/೩ 82/87, (.ಆ.೧೦೩೦, 88708019. 
22 ೧516001, 55001800 ೦! (48/೧818 51816 7001611/0101 ೮೫% 11/0 ೮೩೦ ೦॥/7೦/9 6, 120. 52, (271 125 ಸ 
086, ಔ858/8786061, 087081016-04. 
23. 5 5೬/6960 5೧೩/೧೩, 578/778 718/615, 110. 328, 7710080178೧ 7೩1೩೦೮ ೧೦೩ರ, 1481851080/8, 88708016. [/67106/ 
24. €೦/77711551070/, 71815001: & ೧೦೩೮ 58100/, 887081೦೦. 0೮೦೧7೪೮೧೦[ 
76 ೮೦ಟ/೧೦॥ 6/81 7700! 81೦೩೩! ೦೧೦೦ 1೧ 3 ೧7001076. 716 ೧೦೧-೦01೦1೩! ೧791700/75 ೫/1 12/ಆ ೧೦ 5111೧0 196 ೦೯ 7ಓ/ಐ/ 10 8೫1೮೦೧೦1೧0 176 
77660/05. 
76 ೦೦೮೧೦॥ 16 ೦17700೦೫/೦/96 10 0೦೦-೦61೧7೩16 176 1000/10 1701005 ೩೧೦ 18 ೮೦1510೧5 1761600: 
ಖ... 0೦೧5010000 ೦1 71/-006/9, 010095 ೩೧೦ 0)/-0855 ೦೩೦5. 
0). 5(8೧08/617800/ ೦1 176 8176, 61776751075 ೩೧೦ $[/ಟ೦1೬/ಅ ೦! 17 17೩0೦ (೦೬೧೮೩೦0೦೮15 /೦೩೮ 61/160/9, 161006 1518೧6 ೩೧೮ 500 ೦170/ 
51/೬0/65; 
0)... 518/08/617800/ ೦1 176 61776751005, 5176, ೮9510೧ ೩೧೮ ೦೦1೦೬/ 01 176 0೬೩/6-/(815; 
6)... 1೧5181810೧ ೩೬1೦೧7೩೦ 118010೦ 5107೩9, 0606511187 ೦೦55170 01೧/16 ೩೧6೮ 500 ೦1೧೦/ 61001/0010 / 6100110೩! 178181810೧5 ೦೧ 176 
(೦೩೮5. 
6). !/8171078/06 ೦! (೦೩೮-೫/೦171೧೮55 ೦1 7೦೩೮5 ೬560 0)/ 176 00110 1/815[00/1 /0110195 ಅ5॥ಅ೦181/ 1೧೮ (68/7818 51810 ೧೦೩೦ 7೩೧500ಗ 
0೦100/1800 
7)... 518೧608166 ೦1 117655 ೩೧೦ 580/0/ 16081005 10 0 6೧10/0606 17 ೫೩1೦೮5 ೦೩1೦೦೦೨9 ೦! 170101 1/9೧10165; 
೭). ಓಂ॥೦೧ 10 6೮೦೫0೮ 17ಅ ೦೩೮ 150679 ಅ5060180/ 176 ೦೧16/67 ೩೦೦೬! 1೦೩೮ 58160/ ೧7985/95; 
1). 1108507695 10 675016 01000/ 11817170 10/ 1೦0/5 ೦1 1//೦ ೫/೧೦೦1೦15 ೩೧೦ ೮//0/5 ೦1 01701 17010/ 6010165; 
1)... 5(8೧08/6178000 ೦1 ೦1161೩ 10/ 10೦೦೩07೦ ಏ910| 61956! ೦೮0೦! ಟ/7[25, ೦17677೩ 17681195, ೦5! ೦110೦95, (681೧8188 510011010/ 80೩/6 
11೧೦0೦೧ ೦೨5, 5700/01೧0 ೦೦೧1010 ೩೧೮ ೩೦೩೨5 101 ೩/70 ೦! ೧7010! 6110199; 
1... ಓಂ॥೦೧ 10 1770/06 0010 1೩750018100 0)/ ಊಡಿ)/ ೦! ೩101776೧! 01 18೧6 101 1೦೦೫/70 05 10177175 ೩೧೮ 05 000015, ೩5 ೦॥ 8೩5 
77061108100 ೦1 (೦೮/೦5 ೪/೧ ೩ 1೦೪/ 10 6೧5/1070 176 58100/ 0! 17೮ (೦೩೮ ೬50/5. 
1) ಓಂ॥೦0 10 790006 ೧೩78/05 ೦೩೪5೦೦ 0)/ 176 0೦೦೮5 1/8/5000 /610105 0)/ 19500170 1761/ (೦೮೭೦5, 0೩/1/07೧0 ೩೧೮ ೧೩/17೧0 ೩1೦೩5 ೩5 ॥೦॥ 
೩5 (950/70 018೦೨5 10! 1761 61%/5 ೦೧ [18110೧8 !11010/೫/5, 51816 (11010/8/5 ೩೧೮ ೦07ಆ/ ೧7೩|0/ (೦೩೦5: ೩೧೦ 
॥ . ಓಗಿ ೦176/ ೩೦೦೧ ೪/೧710೧ 8110೦15 176 1181110, 1/81750118110೧ ೩೧೮ 7೦೩೮ 58100/. 
ಔ;/ 0/೦! ೩೧೮ 17 17ಅ ೧೩/7೮ ೦1 176 ಆ೦%೦//7೦/ ೦! (08/7818 
೧.೧. 949 ಣ. ೧೧/೧/1151 ಗಿ೧ 
50- 200 7664 ೦1೦6 


18೩೧5001 2908117611. 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇ೦ದ್ರ ಮುದ್ರಣಾಲಯ, ಬೆ೦ಗಳೂರು-59 


